ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಬುಧವಾರ, ದಿನಾ೦ಕ: 09ನೇ ಡಿಸೆಂಬರ್‌, 2020 


ಏಕವ್ಯಕ್ತಿ ದುರಸ್ತು ಪ್ರಕ್ರಿಯೆ ವಿಳಂಬವಾಗುತ್ತಿರುವ ಬಗ್ಗೆ 
ಶ್ರೀ ಕ.ಟಿ.ಶ್ರೀಕಂಠೇಗೌಡ (ಪದವೀಧರರ ಕ್ಲೇತು):- 
229 (200) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಂದಾಯ ಇಲಾಖೆಯಿಂದ ರೈತರಿಗೆ ಮಂಜೂರಾದ ಜಮೀನುಗಳನ್ನು ದುರಸ್ತು ಮಾಡುವ ಪ್ರಕ್ರಿಯೆ 
ವಿಳ೦ಂಬವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಏಕವ್ಯಕ್ತಿ ದುರಸ್ತು, ಮಾಡಲು ಅರ್ಜಿ ಪಡೆದು ಮೂರ್ನಾಲ್ಯು ವರ್ಷಗಳಾದರೂ 1 ರಿಂದ 5, 6ರಿಂದ 11 
ಹಾಗೂ 11 ಇ ಪ್ರಕ್ರಿಯೆಗಳು ಪೂರ್ಣವಾಗದೆ ರೈತರು ಕಂಗಾಲಾಗುತ್ತಿರುವುದು ಸರ್ಕಾರದ ಗಮನಕ್ಕ 
ಬಂದಿದೆಯೇ; 


(ಇ) ಇಂತಹ ಪ್ರಕರಣಗಳಲ್ಲಿ ತ್ವರಿತವಾಗಿ ಏಕವ್ಯಕ್ತಿ ದರಸ್ತು ಕಾರ್ಯ ಪೂರ್ಣಗೊಳಿಸಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು? (ವಿವರ ನೀಡುವುದು) 


